ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


: 1279 

: ಶ್ರೀ ಪ್ರಾಣೇಶ್‌ ಎಂ.ಕೆ. 

: 26.02.2018 

: ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 


ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ 
ಇಲಾಖಾ ಸಚಿವರು 


(au 


ಪ್ರಶ್ನೆ 


ಸಾ ಉತ್ತರ 


ಅ) 


ರಾಜ್ಯಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ 


|27 ಅಂಗವಿಕಲರ ಶಾಲೆಗಳ ಒಟ್ಟು 321 


ಉದ್ಯೋಗಿಗಳಿಗೆ ನಿವೃತ್ತಿ ವೇತನ 
ಸೌಲಭ್ಯ ಮತ್ತು ಹೆಜ್‌.ಆರ್‌.ಎಂ.ಎಸ್‌. 
ಸೌಲಭ್ಯವನ್ನು ಒದಗಿಸಬೇಕೆಂದು 
ಸರ್ಕಾರದ ಆದೇಶವಿದ್ದರೂ ಸಹ ಏಕೆ 
ಕಾರ್ಯಗತವಾಗಿಲ್ಲ (ವಿವರದೊಂದಿಗೆ 
ಸರ್ಕಾರಿ ಆದೇಶದ ಪ್ರತಿ ನೀಡುವುದು) 


oN 


ಅನುಮೋದನೆಗೊಂಡಿರುವುದಿಲ್ಲ 


ಅ) ಹೆಚ್‌.ಆರ್‌.ಎಂ.ಎಸ್‌ ಸೌಲಭ್ಯವನ್ನು `ಇಲಾಖಾ 
ವ್ಯಾಪ್ತಿಯೊಳಗೆ ಬರುವ ಎಲ್ಲ ಅನುದಾನಿತ ಖಾಸಗಿ: ಶಿಕ್ಷಣ 
ಸಂಸ್ಥೆ ಅಧಿಕಾರಿ/ಸಿಬ್ಬಂದಿಯವರಿಗೆ ಸಂಬಂಧಿಸಿದಂತೆ 
ಕಡ್ಡಾಯವಾಗಿ ಬಳಸಲು ಸರ್ಕಾರದ ಸೂಚನೆ ಇರುತ್ತದೆ. 
ಹೆಚ್‌.ಆರ್‌.ಎಂ.ಎಸ್‌. ಪೋರ್ಟಲ್‌ನಲ್ಲಿ 
ಪ್ರತಿಯೊಂದೂ " ಸಂಸ್ಥೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ 
ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಸಂಬಂಧಿಸಿದಂತೆ, ಸದರಿ 
ಹುದ್ದೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆಗೊಂಡು 
ಸರ್ಕಾರದಿಂದ ಮಂಜೂರಾಗಿರುವ ಬಗ್ಗೆ ಸರ್ಕಾರದ ಆದೇಶದ 
ವಿವರಗಳು ಹಾಗೂ ಸರ್ಕಾರದ ಆದೇಶದ ಪ್ರತಿಯನ್ನು 
ಅಪ್‌ಲೋಡ್‌ ಮಾಡಿದಲ್ಲಿ ಮಾತ್ರ ಹೆಚ್‌.ಆರ್‌.ಎಂ.ಎಸ್‌. 
ಹೋರ್ಟಲ್‌ ಅಂತಹ ಸಿಬಂದಿಗೆ ಹೆಚ್‌.ಆರ್‌.ಎಂ.ಎಸ್‌.ಗೆ 
ಒಳಪಡಲು ಅಂಗೀಕರಿಸುತ್ತದೆ. ' 


ಈ ಇಲಾಖೆಯಡಿಯಲ್ಲಿ 1982 
ಸಂಹಿತೆಯಡಿಯಲ್ಲಿ ಒಟ್ಟು 34 ಖಾಸಗಿ ಶಾಲೆಗಳು ಕರ್ತವ್ಯ 
ನಿರ್ವಹಿಸುತ್ತಿವೆ. "ಇದರಲ್ಲಿ ಕೇವಲ 7 ಶಾಲೆಗಳಲ್ಲಿ ಕರ್ತವ್ಧ 


ನಿರ್ವಹಿಸುತ್ತಿರುವ ಹುದ್ದೆಗಳು ಮಾತ್ರ ಆರ್ಥಿಕ ಇಲಾಖೆಯಿಂದೆ' 


ಅನುಮೋದನೆಗೊಂಡು ಸರ್ಕಾರದ ಅನುಮೋದನೆ ಪಡೆದಿರುವ 
ಹುದ್ದೆಗಳಾಗಿರುಕ್ತವೆ. ಈ ಸಂಸ್ಥೆಯಲ್ಲಿ 
ನಿರ್ವಹಿಸುತ್ತಿರುವ ಆರ್ಥಿಕ 
ಅನುಮೋದನೆಗೊಂಡು ಸರ್ಕಾರದಿಂದ ಆದೇಶವಾಗಿರುವ 
ಪ್ರಕರಣಗಳಲ್ಲಿ, ಅಂತಹ ಹುದ್ದೆಗಳಿಗೆ ಹೆಚ್‌.ಆರ್‌.ವಿಂ.ಎಸ್‌ ಗೆ 
ಅಳವಡಿಸುವ ಪ್ರಕ್ರಿಯೆ ಜಾರಿಯಲ್ಲಿದೆ. 


ಈ): ಉಳಿದ 27 ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ 
ಅಧಿಕಾರಿ ಮತ್ತು ಸಿಬ್ಬಂದಿಗಳ ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯ 
ಹಾಗೂ ಸರ್ಕಾರದಿಂದ 
ಆಡಳಿತಾತ್ಮಕ ಆದೇಶ / ಅನುಮತಿ ದೊರೆತಿರುವುದಿಲ್ಲ. 
ಹಾಗಾಗಿ .ಆರ್ಥಿಕ 
ಸರ್ಕಾರದ ಅನುಮತಿ ನೀಡುವವರೆಗೆ, ಹೆಚ್‌.ಆರ್‌.ಎಂ.ಎಸ್‌ 
ಪೋರ್ಟಲ್‌ ಇಂತಹ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ 


ವಿವರಗಳನ್ನು ಅಂಗೀಕರಿಸುವುದಿಲ್ಲ. 


ಅಮುದಾನ 


ಕರ್ತವ್ಯ 
ಇಲಾಖೆಯಿಂದ. 


ಇಲಾಖೆಯ ಅನುಮೋದನೆ ಹಾಗೂ | 


A. 


-2- 


ಉ) ಪ್ರಸ್ತಾವನೆ ಸ್ಟೀಕೃತವಾಗಿದ್ದು, ಆರ್ಥಿಕ ಇಲಾಖಿ'ಮತ್ತು ಸಮಾಜ 
ಕಲ್ಮಾಣ ಇಲಾಖೆಯ ಅಭಿಪ್ರಾಯ ಕೋರಲಾಗಿದೆ. 


27 ಅಂಗವಿಕಲರೆ`ಶಾಲೆಗಳ ಒಟ್ಟು 321 
ಉದ್ಯೋಗಿಗಳಿಗೆ . ನಿವೃತ್ತಿ ವೇತನ 
ಸೌಲಭ್ಯ ಮತ್ತು ಹೆಚ್‌.ಆರ್‌.ಎಂ.ಎಸ್‌. 
ಸೌಲಭ್ಯವನ್ನು ಒದಗಿಸಲು ಉದ್ದೇಶ 
ಸರ್ಕಾರದ ಮುಂದೆ ಇದೆಯೇ; 
ಹಾಗಾದರೆ, ಯಾವಾಗ 
ನೀಡಲಾಗುವುದು: (ವಿವರ ನೀಡುವುದು) 


ಆರ್ಥಿಕ `ಇಲಾಖೆ`'ಮತ್ತು ಸಮಾಜ  ಕಲ್ಮಾಣ ' ಇಲಾಖೆಯ 
ಅಭಿಪ್ರಾಯ ಕೋರಲಾಗಿದೆ. ಸದರಿ ಇಲಾಖೆಗಳು ನೀಡುವ 
ಅಭಿಪ್ರಾಯವನ್ನಾಧರಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 


ಇ) 


ಬಂದಿದೆಯೇ: 


27 ಶಾಲೆಗಳ `'ಸುಮಾರು 2000 
ಅಂಗವಿಕಲ ಮಕ್ಕಳಿಗೆ - 
ಯೋಜನೆ ವಿಸ್ತಾರಗೊಂಡಿರದೇ 
ಇರುವುದು ಸರ್ಕಾರದ ಗಮನಕ್ಕೆ 
ಹಾಗಾದರೇ "ಅಂಗವಿಕಲ 
ಮಕ್ಕಳಿಗೆ ಯಾವಾಗ 


ನೀಡುವುದು) 


ಕ್ಷೀರಭಾಗ್ಯ 


ಕ್ಷೀರಭಾಗ್ಯ 
ಯೋಜನೆ ವಿಸ್ತರಿಸಲಾಗುವುದು: (ವಿವರ: 


ಸರ್ಕಾರದ ಆದೇಶ ಸಂಖ್ಯೆ ಇಡಿ 24 ಎಂಎಂಎಸ್‌ 2018 ದಿ. 


'27/10/2018ಲ್ಲಿ (ಶಿಕ್ಷಣ ಇಲಾಖೆ) 0ನೇ ನವೆಂಬರ್‌ 2018ರಿಂದ 


ಜಾರಿಗೆ ಬರುವಂತೆ ಈ ಇಲಾಖೆಯಿಂದ 
ಯೋಜನೆಯಡಿ ಅನುದಾನಿತ ಸಂಸ್ಥೆಗಳ ಮೂಲಕ 
ನಡೆಸಲಾಗುತ್ತಿರುವ 128 ಹಾಗೂ ರಾಜ್ಯ ಅನುದಾನ ಸಂಹಿತೆ 
1982ರಡಿ ಜಿಲ್ಲಾ ಪಂಚಾಯತ್‌ನ ಅನುದಾನದಲ್ಲಿ ಅನುದಾನಿತ 
ಸಂಸ್ಥೆಗಳಿಂದ ಕಾರ್ಯನಿರ್ವಹಿಸುತ್ತಿರುವ 27 ಹೀಗೆ ಒಟ್ಟು 155 
ವಿಶೇಷ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳಿಗೆ ಕ್ಷೀರ ಭಾಗ್ಯ 
ಯೋಜನೆಯಡಿ ವಾರದಲ್ಲಿ 5 ದಿನಗಳ ಉಚಿತ ಹಾಲು "ವಿತರಿಸಲು 
ಆದೇಶಿಸಲಾಗಿದೆ. 


ಶಿಶುಕೇಂದ್ರೀಕೃತ 


ಅದರಂತೆ ಈ ಇಲಾಖೆಯಿಂದ ಶಿಶುಕೇಂದ್ರೀಕೃತ 
ಯೋಜನೆಯಡಿ ಅನುದಾನಿತ ಸಂಸ್ಥೆಗಳ ಮೂಲಕ 
ನಡೆಸಲಾಗುತ್ತಿರುವ 128 ಹಾಗೂ 27 ಶಾಲೆಗಳಲ್ಲಿ ವ್ಯಾಸಂಗ 
ಮಾಡುತ್ತಿರುವ ವಿಕಲಚೇತನ ಮಕ್ಕಳಿಗೂ ಸಹ ಈ 


ಯೋಜನೆಯನ್ನು ವಿಸ್ತರಿಸಲು ಅಗತ್ಯ ಕ್ರಮ ಕೈಗೊಳ್ಳಲು ಎಲ್ಲಾ 
ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಿಗೆ ಸೂಚಿಸಲಾಗಿದೆ. 

ಪ್ರಸ್ತುತ ಕೊಪ್ಪಳ, ಶಿವಮೊಗ್ಗ, ತುಮಕೂರು, ಬೆಳಗಾವಿ ಹಾಗೂ 
ದಕ್ಷಿಣಕನ್ನಡ ಜಿಲ್ಲೆಗಳಲ್ಲಿ 1982ರ ರಾಜ್ಯ ಅನುದಾನ ಸಂಹಿತೆಯಡಿ 
ಕರ್ತವ್ಯ ನಿರ್ವಹಿಸುತ್ತಿರುವ ವಿಶೇಷ" ಶಾಲೆಗಳಲ್ಲಿ. . ಈ 
ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದೆ. ಉಳಿದ 22 
ಶಾಲೆಗಳಲ್ಲಿಯೂ ಸಹ ಈ ಬಗ್ಗೆ ತುರ್ತು ಕಮಕ್ಕೆಗೊಳ್ಳಲು 
ಇಲಾಖೆಯಿಂದ ದಿನಾಂಕ:07.02. 2019ರಂದು ಜಂಟಿ ನಿರ್ದೇಶಕರು, 
ಮಧ್ಯಾಹ್ನ ಉಪಹಾರ ಯೋಜನೆ, ಬೆಂಗಳೂರು ರವರಿಗೆ ಪತ್ರ 
ಬರೆದು ಸೋರಲಾಗಿದೆ. ಈ ಯೋಜನೆಯು ಶಿಕ್ಷಣ ಇಲಾಖೆಯಿಂದ 


- ಜಾರಿಗೊಳಿಸಲ್ಪಡುತ್ತಿದೆ. 


‘dh 
Vas 


| ಈ) !ಪೆಸ್ತುತ ಇಂತಹ ಶಾಲೆಗಳ ಸಾದಿಲ್ಲಾರು 


ನಿರ್ವಹಣೆಗಾಗಿ ವಾರ್ಷಿಕ ಎಷ್ಟು 
ಅನುದಾನ ನೀಡಲಾಗುತ್ತಿದೆ: ಈ 
ಅನುದಾನವನ್ನು ಕನಿಷ್ಠ ಒಂದು ಲಕ್ಷಕ್ಕೆ 
ಏರಿಕೆ ಮಾಡುವ ಉದ್ದೇಶ ಸರ್ಕಾರದ 
ಮುಂದೆ ಇದೆಯೇ ಹಾಗಾದರೆ 
ಯಾವಾಗ ಏರಿಕೆ: ಮಾಡಲಾಗುವುದು? 
(ವಿವರ ನೀಡುವುದು) 


ಸಾದಿಲ್ದಾರು 


ರಾಜ್ಯ ನನದಾನ ಸರ ನಿಯಮ '`22ರಂತೆ ಪ್ರಸ್ತುತ 
ಶಾಲೆಗಳಲ್ಲಿನ 
ನಿಯಮ 22ರಂತೆ ನೀಡಲಾಗುತ್ತಿದೆ. : 


ನಿರ್ವಹಣೆಗಾಗಿ ಅನುದಾನವನ್ನು 


ಸರ್ಕಾರದ ಮುಂದೆ ಸದ್ಯ ಇರುವುದಿಲ್ಲ. 


ಸ Category Item | 
1 Class-room Chair, Table, Almarah, Black 
furniture board, Cabinet Amplifier in case | 
of Deaf Institution, Teachers table | 
| and Chairs. 
2 Office- Table & chair for clerical staff 
furniture visitors . stool, Almarah and file 
- | cabinet. 
3 Stationery and | 50% of the expenditure limited to 
| Printing __ | maximum of Rs.1000 per year. 
4 Postage 50%' expenditure subject to 
maximum of Rs.150/- per year. 
5 Electricity Rs.1000 for Deaf institution 
§ Rs.500 for other institutions 
6 General 50% expenditure subject to a 
Expenditure limitation of RS.1000 per year _ 
including 2 
| | broad items ' 
7 Crafts and | 50% of the expenditure subject to 
[Library | a imitation of Rs.1000 per year | 
8 Maintenance ‘| 50% of the expenditure, subject to | | 
of building a maximum of 1500/- per year if it 
IS | is having own buildings oll 
9 Books . To provide books worth Rs.500 
f “| per annum. 
10 | Rent of | 50% of actual rent paid subject to 
building” | the maximum of 1000 per yea 
11 | Special As certified by the specialist and 
equipments as required by the head of the 
depending . institutions depending ‘on the need 
upon cach | and type of institution, 
[+e institution | _ ನಿತಿ 
12 | Petroal Diesel | 50% of the expenditure upto a 
} and Oil ..| maximum of Rs.2400 per aanum 
ಅನುದಾನವನ್ನು ಒಂದು "ಲಕ್ಷಕ್ಕೆ ಏಕ `'ಮಾಡುವ ಉದ್ದೇಶ 


ಸಂಖ್ಯೆ: ಮಮ 51 ಪಿಹೆಚ್‌ಪಿ 2018 


ಮಹಿಳಾ 


(ಡಾ॥ Le 


2 wp ನ 


M 


ಮತ್ತು ಮಕ್ಕಳ ಅಭಿವೃದ್ಧಿ, 


ವಿಕಲಚೇತನರ, ಹಿರಿಹು ನಾಗರೀಕರ ಸಬಲೀಕರಣ 
' ಇಲಾಖಾ ಸಚಿವರು 


